ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


24-03-2021 ಪ್ರುಶ್ನೆ ಸ೦ಖ್ಯೆ: 1704 (2077) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಚಂದ್ರಶೇಖರ ಬಿ. ಪಾಟೀಲ್‌ (ಪದವೀಧರರ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 


ಉತ್ತರಿಸುವ ಸಚಿವರು: ಮಾನ್ಯ ಪಶುಸಂಗೋಪನೆ ಸಚಿವರು 


ವಿಷಯ: 


ಬೀದರ್‌ ಜಿಲ್ಲೆಯ ಪಶುಸಂಗೋಪನಾ ಇಲಾಖೆಯಲ್ಲಿರುವ ಗ್ರೂಪ್‌ `ಡಿ' ಹುದ್ದೆಗಳ ನೇಮಕಾತಿ ಬಗ್ಗೆ 


(ಅ) ಬೀದರ್‌ ಜಿಲ್ಲೆಯ ಪಶುಸಂಗೋಪನೆ ಇಲಾಖೆಯಲ್ಲಿರುವ ಗ್ರೂಪ್‌-ಡಿ 
ಹುದ್ದೆಗಳನ್ನು ಸರ್ಕಾರವು ನೇಮಕ ಮಾಡುವುದು ಯಾದಾಗ; 


(ಆ) ಇಲ್ಲಿ ಗ್ರೂಪ್‌-ಡಿ ಹುದ್ದೆಯ ನೌಕರರಿಲ್ಲದೆ ಕಛೇರಿ ಕಾರ್ಯ ನಿರ್ವಹಣೆಯಲ್ಲಿ 
ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(9) ವಿಶೇಷವಾಗಿ ಕಲ್ಯಾಣ ಕರ್ನಾಟಿಕ ಭಾಗದಲ್ಲಿ ಖಾಲಿ ಇರುವ ಪಶು 
ಮೈದ್ಯಾಧಿಕಾರಿಗಳ ಸಂಖ್ಯೆ ಎಷ್ಟು ; ಅವುಗಳ ನೇಮಕಾತಿ ಭರ್ತಿಗೆ ಸರ್ಕಾರ 
ತೆಗೆದುಕೂಂಡ ಕ್ರಮಗಳೇನು? 


